ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


2161 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಲೇತು 


30.03,2020 


ಉತ್ತರಿಸುವ ಸಚಿವರು ಮಾನ್ಯ ಉಪ ಮುಖ್ಯಮಂತ್ರಿಯವರು ಹಾಗೂ ಉನ್ನತ ಶಿಕ್ಷಣ, 
ವಿದ್ಯನ್ಮಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ನಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 
ಪ್ರಶ್ನೆ 1 ಉತ್ತರ ] 


ಅ) ವಿಶ್ವದಲ್ಲಿ ಸಿಲಿಕಾನ್‌ ಸಿಟಿ ಎಂದು ಹೆಸರು 
ವಾಸಿಯಾಗಿರುವ ಬೆಂಗಳೂರಿಸಲ್ಲಿಯೇ ಎಲ್ಲಾ 
ಐಟಿ, ಬಿಟಿ ಉದ್ಯಮಗಳು ಸ್ಥಾಪನೆಯಾಗಿದ್ದು 
ಒಂದೇ ಕಡೆ ಕೇಂದ್ರೀಕೃತವಾದ ಈ 
ಉದ್ಯಮಗಳಿಂದ ಬೆಂಗಳೂರು ನಗರದಲ್ಲಿ 
ಅನೇಕ ಸಮಸ್ಯೆಗಳು ಉಂಟಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ವಿಶ್ವದಲ್ಲಿ ಸಿಲಿಕಾನ್‌ ಸಿಟಿ ಎಂದು ಹೆಸರು 
ವಾಸಿಯಾಗಿರುವ ಬೆಂಗಳೂರಿನಲ್ಲಿಯೇ. ಎಲ್ಲಾ ಇಟಿ, ಬಿಟಿ 
ಉದ್ಯಮಗಳು ಸ್ಥಾಪನೆಯಾಗುವ ಬದಲು ರಾಜ್ಯದ ದ್ವಿತೀಯ 
ಹಾಗೂ ತೃತೀಯ ಹಂತದ ನಗರಗಳಲ್ಲಿ ಉದ್ಯಮಗಳನ್ನು 
ಸ್ಥಾಪಿಸುವ ಉದ್ದಿಮೆದಾರರಿಗೆ ಉತ್ತೇಜನ ನೀಡಲು ಐಟಿ ಹಾಗೂ 
ಬಿಟಿ ನೀತಿಗಳಲ್ಲಿ ರಿಯಾಯಿತಿ / ವಿನಾಯಿತಿಗಳನ್ನು ನೀಡಿ 
ಪ್ರೋತ್ಸಾಹಿಸಲಾಗುತ್ತಿದೆ. 


ಆ) ಬೆಂಗಳೂರಿನಲ್ಲಿ ಇರುವ ಈ ಒತ್ತಡವನ್ನು 
ತಡೆಯಲು ಕರ್ನಾಟಕದ ಇತರ 
ಪಟ್ಟಣಗಳಾದ ಬೆಳಗಾವಿ, ಹುಬ್ಮಳ್ಳಿ, 
ಧಾರವಾಡ, ಮಂಗಳೂರು, ಕಲಬುರಗಿ 
ಹಾಗೂ ಮೈಸೂರಿನಂತಹ ಪಟ್ಟಣಗಳಿಗೆ 
ಸದರಿ ಉದ್ಯೋಗದ ವ್ಯಾಪ್ಲಿಯನ್ನು 
ಸ್ಥಳಾಂತರಿಸಲು ಸರ್ಕಾರ ಯೋಚಿಸಿದೆಯೇ; 


ಇರುವಂತೆಯೇ ಉದ್ಯೋಗದ 
ವ್ಯಾಪ್ತಿಯನ್ನು ಕರ್ನಾಟಿಕದ ಇತರೆ ಪಟ್ಟಿಣಗಳಾದ ಬೆಳಗಾವಿ, 
ಹುಬಳ್ಳಿ ಧಾರವಾಡ, ಮಂಗಳೂರು, ಕಲಬುರಗಿ ಹಾಗೂ ! 
ಮೈಸೂರಿನ೦ಂತಹ ಪಟ್ಟಣಗಳಿಗೆ ವಿಸರಿಸಲು ಸರ್ಕಾರವು 
ಈಗಾಗಲೇ ಈ ಕೆಳಕಲಡ ಯೋಜನೆಗಳನ್ನು ರೂಪಿಸಿದೆ:- 


1H ಚೆಳಗಾವಿ - ಬೆಳಗಾವಿ ಜಿಲ್ಲೆಯಲ್ಲಿ ಐಕೆಪಿ ವತಿಯಿಂದ 
ಕೆ-ಟೆಕ್‌ ಇನ್ನೋವೇಷನ್‌ ಹಬ್‌ ಹಾಗೂ ಸರ್ವಬಳಕೆಯ 
ಸಲಕರಣೆಗಳ ಸೌಲಭ್ಯ (Common Instrumentation Facility 
(C1೯) ಪನ್ನು ಸರ್ಕಾರದ ವತಿಯಿಂದ ಸ್ಥಾಪಿಸಲಾಗಿದೆ ಹಾಗೂ 
ಬೆಳಗಾವಿಯ ಕೆಎಲ್‌ಎಸ್‌ ಮತ್ತು ಕೆಎಲ್‌ಇ ಕಾಲೇಜುಗಳಲ್ಲಿ 
ನ್ಯೂ ಏಜ್‌ ಇನ್ನೋವೇಷನ್‌ ನೆಟ್‌ವರ್ಕ್‌ (NAN) ಗಳನ್ನು | 


ಸಾಪಿಸಲಾಗಿರುತ್ತದೆ. | 


2) ಹುಬಳ್ಳಿ- ಧಾರವಾಡ - ಹುಬಳ್ಳಿಯಲ್ಲಿ ಸರ್ಕಾರದ 


ವತಿಯಿಂದ. ಐಟಿ ಪಾರ್ಕ್‌ ನ್ನು ಸ್ಥಾಪಿಸಿದ್ದು, ಸದರಿ 
ಪಾರ್ಕ್‌ನಲ್ಲಿ ಪ್ರಸ್ನುತ ಸುಮಾರು 56 ಕಂಪನಿಗಳು 
ಕಾರ್ಯನಿರ್ವಹಿಸುತ್ತವೆ. ಧಾರವಾಡದ ಎಸ್‌ಡಿಎಮ್‌ 


ಕಾಲೇಜಿನಲ್ಲಿ NAN ಕೇಂದ್ರವನ್ನು ಸ್ಮಾಪಿಸಲಾಗಿರುತದೆ. 


3) ಮಂಗಳೂರು - ಮಂಗಳೂರಿನಲ್ಲಿ ತಂತ್ರಜ್ಞಾನ 
ಕಂಪವಿಗಳ ಉಪಯೋಗಕ್ಕಾಗಿ ಐಕೆಪಿ ವತಿಯಿಂದ ಕೆ-ಟೆಕ್‌ | 
ಇನ್ನೋವೇಷನ್‌ ಹಬ್‌ ಹಾಗೂ ಸರ್ವಬಳಕೆಯ ಸಲಕರಣೆಗಳ | 
(0) ಸೌಲಭ್ಯವನ್ನು ಸರ್ಕಾರದ ವತಿಯಿಂದ ಸ್ಥಾಪಿಸಲಾಗಿದೆ 
ಹಾಗೂ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ನಾವೀನ್ಯತೆ | 
ಹಾಗೂ ಆವಿಷ್ಕಾರಗಳನ್ನು ಅಭಿವೃದ್ಧಿಪಡಿಸಲು ದಕ್ಷಿಣ ; 
ಕನ್ನಡ ಜಿಲ್ಲೆಯ ಆರು ಕಾಲೇಜುಗಳಲ್ಲಿ ಸರ್ಕಾರದ! 
ಅನುದಾನದೊಂದಿಗೆ NAIN ಕೇಂದ್ರಗಳನ್ನು | 


ಸ್ಥಾಪಿಸಲಾಗಿರುತ್ತದೆ. 


೫ ತವಬುರ್ಗಿ - ಕಿಯೋನಿಕ್ಸ್‌ ಸಂಸ್ಥೆಯ ಮುಖಾಂತರ 
ಕಲಬುರ್ಗಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಪಾರ್ಕ್‌ ಮ್ಲ 


ಸ್ಥಾಪಿಸಲಾಗಿರುತ್ತದೆ. ಕಲಬುರ್ಗಿಯ ಪಿಡಿಎ ಕಾಲೇಜಿನಲ್ಲಿ 
NAIN ಕೇಂದ್ರವನ್ನು ಸ್ಮಾಪಿಸಲಾಗಿರುತ್ತದೆ. 

5) ಮೈಸೂರು - ಮೈಸೂರಿನ ಹೆಬ್ಬಾಳದ 
ಹೂಟಗಳ್ಳಿಯಲ್ಲಿ ಎಲೆಕ್ಟಾನಿಕ್ಸ್‌ ಉದ್ಯಮಕ್ಕೆ 
ಅನುಕೂಲವಾಗುವಂತೆ ಬೌನ್‌ಫೀಲ್ಲ್‌ ಇಎಸ್‌ ಡಿಎಮ್‌ 
ಕ್ಲಸ್ಸರ್‌ ಅನ್ನು ಸ್ಥಾಪಿಸಲಾಗಿದೆ ಹಾಗೂ ಮೈಸೂರು ಜಿಲ್ಲೆಯ 
ನಾಲ್ಕು ಕಾಲೇಜುಗಳಲ್ಲಿ, NAIN ಕೇಂದ್ರಗಳನ್ನು 
ಸ್ಮಾಪಿಸಲಾಗಿರುತ್ತದೆ. 


[ao 


ಇ) ಇತರೆ ನಗರಗಳಲ್ಲಿ ಉದ್ಯಮಗಳ 
ಸ್ಥಾಪನೆಯಿಂದ ಬೆಂಗಳೂರಿನ ಸಂಚಾರ 
ವ್ಯವಸ್ಥೆ ನಿಯಂತ್ರಣ ಸಮರ್ಪಕ ನೀರಿನ 
ವ್ಯವಸ್ಥೆಗಳನ್ನು 
ವಿಯಂತ್ರಣದಲ್ಲಿಡಬಹುದಾಗಿದ್ದು, ಆ 
ಮೇಲ್ಕಂಡ ಸ್ಮಳಗಳಲ್ಲಿನ ಹಾಗೂ ಅಲ್ಲಿನ 
ಸುತ್ತಮುತ್ತ ವಾಸಿಸುವ ನಾಗರೀಕರಿಗೆ ಮತ್ತು 
ಉದ್ಯೋಗಾಕಾಂಕ್ಲಿಗಳಿಗೆ ಅನುಕೂಲವಾಗುವ 
ಬಗ್ಗೆ ಸರ್ಕಾರ ಯೋಚಿಸಿದೆಯೇ:; 


ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರವು ಈ ಕೆಳಕಂಡ 
ಕ್ರಮಗಳನ್ನುಕ್ಕೆಗೊಂಡಿದೆ.- 


1) ರಾಜ್ಯದ ದ್ವಿತೀಯ ಹಾಗೂ ತೃತೀಯ ಹಂತದ ನಗರಗಳಲ್ಲಿ 


3) ಇದನ್ನೆ ಇದರ ಬಗ್ಗೆ ಸರ್ಕಾರೆ 


ಕೈಗೊಳ್ಳುವ ಕ್ರಮಗಳೇನು? 


ಧಾನ್ಯದ ನಾಗರೀಕರಿಗೆ ಮತ್ತು ಉದ್ಯೋಗಾಕಾಂಕ್ಲಿಗಳಿಗೆ 


ಪ್ರಾರಂಭಿಸುವ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳಿಗೆ 
ಸರ್ಕಾರವು ಘೋಷಿಸಿರುವ ವೀತಿಗಳನ್ನಯ 
ರಿಯಾಯಿತಿ/ವಿನಾಯಿತಿಗಳನ್ನು ನೀಡಿ 
ಪ್ರತ್ಸಾಹಿಸಲಾಗುತ್ತಿದೆ. 

2) ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ 
ಜಿಲ್ಲೆಗಳ ಮವಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಕ್ಕೆ 
ಅನುಕೂಲವಾಗುವ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ 
ಹುಬ್ಮಳ್ಳಿ ಶಿವಮೊಗ್ಗ ಹಾಗೂ ಕಲಬುರ್ಗಿಗಳಲ್ಲಿ 
ಸರ್ಕಾರದ ವತಿಯಿಂದ ಮಾಹಿತಿ ತಂತ್ರಜ್ಞಾನ 


ಪಾರ್ಕ್‌ಗಳನ್ನು ಸ್ಥಾಪಿಸಲಾಗಿರುತ್ತದೆ. 


3) ವಿದ್ಯಾರ್ಥಿಗಳನ್ನು ಉದ್ದಿಮೆದಾರರನ್ನಾಗಿ ಮಾಡುವ 
ದಿಸೆಯಲ್ಲಿ ವಿಜಯಪುರ, ಬಾಗಲಕೋಟೆ, ಕಲಬುರ್ಗಿ, 


ಚೆಳಗಾವಿ, ಧಾರವಾಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ 


ಹಾಸನ, ಚಿಕ್ಕಬಳ್ಳಾಪುರ, 


ಕನ್ನಡ, ಉತ್ತರ ಕನ್ನಡ, 


ದಾವಣಗೆರೆ, ಮೈಸೂರು ಹಾಗೂ ತುಮಕೂರು ಜಿಲ್ಲೆಗಳ 
NAIN 


ಆಯ್ದ ಸುಮಾರು 30 ಕಾಲೇಜುಗಳಲ್ಲಿ 
ಕೇಂದ್ರಗಳನ್ನು ತೆರೆಯಲಾಗಿರುತ್ತದೆ. 


ಈ 


ಹೂಟಿಗಳ್ಳಿಯಲ್ಲಿ ಎಲೆಕ್ಟ್ಯಾನಿಕ್ಸ್‌ 


ಕಸ್ಕರ್‌ ಅನ್ನು ಸ್ಥಾಪಿಸಲಾಗಿದೆ. 


ಚೆಂಗಳೂರಿಗೆ ಹತ್ತಿರವಿರುವ ಮೈಸೂರಿನ ಹೆಬ್ಬಾಳದ 
ಉದ್ಯಮಕ್ಕೆ 


ಅನುಕೂಲಖಾಗುವಂತೆ ಬ್ರೌನ್‌ ಫೀಲ್ಡ್‌ ಇಎಸ್‌ಡಿಎಮ್‌ 


(ಐಟಿಬಿಟಿ 33 ಎಲ್‌ಸಿಎ೦ 2020) 


(ಡಾ. ಅಶ್‌ಟ್‌ ನಾರಾಯಣ ಸಿ.ಎನ್‌) 
ಉಪಮುಖ್ಯಮಂತ್ರಿ ಹಾಗೂ ವಿದ್ಯಸಾನ, ಮಾಹಿತಿ 
ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ 

ಮತ್ತು ತಂತ್ರಜ್ಞಾನ ಸಚಿವರು 


